Kerala Gazette No . 32 dated 8th August, 2017 
PART I 


Section iji 


सत्यमेव जयते 


411 


GOVERN 


ನಿಪರ 


KERALA 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಎಚ್ ) ಇಲಾಖೆ 


ಅಧಿಸೂಚನೆ 


ನಂಬ್ರ 24930/ ಲೆಗ್ , ಎಚ್1/2015 /ಕಾನೂನು, ತಿರುವನಂತಪುರ, 2016 ಜನವರಿ 27, 

1191 ಮಕರ 13 ) 
1937 ಮಾಘ 7 . 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು. ವಿಧಾನಸಭೆ ಮಂಜೂರುಮಾಡಿದಂತಹ 
ಮಸೂದೆಗೆ 2016 ಜನವರಿ 27ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ ಲಭಿಸಿತು. 


ರಾಜ್ಯಪಾಲರ ಆಜ್ಞಾಪ್ರಕಾರ, 

ಡಿ. ಸಾಜು, 
ಕಾನೂನು ಖಾತೆ ವಿಶೇಷ ಕಾರ್ಯದರ್ಶಿ . 


G, 21 /2016/ GPC . 


2016ರ 4ನೇ ಅಧಿನಿಯಮ 
2015ರ ಅನಿವಾಸಿ ಕೇರಳೀಯರ ಕಲ್ಯಾಣ (ತಿದ್ದುಪಡಿ) ಅಧಿನಿಯಮ 
2008ರ ಅನಿವಾಸಿ ಕೇರಳೀಯರ ಕಲ್ಯಾಣ ಅಧಿನಿಯಮವನ್ನು ತಿದ್ದುಪಡಿಮಾಡುವುದಕ್ಕಿರುವ 

ಒಂದು ಅಧಿನಿಯಮ . 
ಪೀಠಿಕೆ - 2008ರ ಅನಿವಾಸಿ ಕೇರಳೀಯರ ಕಲ್ಯಾಣ ಅಧಿನಿಯಮವನ್ನು ೧ ಮುಂದಿನ 
ಅವಶ್ಯಕತೆಗಳಿಗಾಗಿ ತಿದ್ದುಪಡಿಮಾಡುವುದು ಯುಕ್ತವಾಗಿರುವುದರಿಂದಲೂ 

ಭಾರತ ಗಣರಾಜ್ಯದ ಅರುವತ್ತಾರನೇ ವರ್ಷದಲ್ಲಿ ಈ ಕೆಳಗಿನ ಪ್ರಕಾರ ಅಧಿನಿಯಮ 
ಮಾಡಲಾಗುವುದು: 

1 . ಸಣ್ಣ ಹೆಸರು ಮತ್ತು ಪ್ರಾರಂಭ. (1 ) ಈ ಅಧಿನಿಯಮವನ್ನು 2015ರ 
ಅನಿವಾಸಿ ಕೇರಳೀಯರ ಕಲ್ಯಾಣ ( ತಿದ್ದುಪಡಿ) ಅಧಿನಿಯಮ ಎಂದು ಕರೆಯಬಹುದು. 

(2) ಇದು 2009 ಫೆಬ್ರುವರಿ 24ನೇ ದಿನಾಂಕದಂದು ಪ್ರಾಬಲ್ಯಕ್ಕೆ ಬರುವುದಾಗಿ 
ಭಾವಿಸತಕ್ಕದ್ದು. 

_ 2, 3ನೇ ವಿಭಾಗದ ತಿದ್ದುಪಡಿ. 2008ರ ಅನಿವಾಸಿ ಕೇರಳೀಯರ ಕಲ್ಯಾಣ 
ಅಧಿನಿಯಮದ ( 2009ರ 10) ಇನ್ನು ಮುಂದೆ ಪ್ರಧಾನ ಅಧಿನಿಯಮ ಎಂದು 
ಉಲ್ಲೇಖಿಸಲ್ಪಡುವುದು), 3ನೇ ವಿಭಾಗದಲ್ಲಿ ( 4) ನೇ ಉಪ- ವಿಭಾಗದಲ್ಲಿ, ( ಎ) ಖಂಡದ 
ನಂತರ , ಇನ್ನು ಮುಂದಿನ ಖಂಡವನ್ನು ಸೇರಿಸತಕ್ಕದ್ದು, ಅದೇನೆಂದರೆ: 

( ಎಎ) ಐವತ್ತೈದು ವಯಸ್ಸು ಪೂರ್ತಿಯಾಗಿರುವ ಆದರೆ ಅರುವತ್ತು ವಯಸ್ಸು 
ಪೂರ್ತಿಯಾಗುವುದಕ್ಕೆ ಮುಂಚಿತವಾಗಿ ನಿಧಿಯಲ್ಲಿ ಸದಸ್ಯನಾಗಿರುವ ಹಾಗೂ ಐದು ವರ್ಷಕ್ಕಿಂತ 
ಕಡಿಮೆಯಲ್ಲದೆ ಅಂಶದಾಯವನ್ನು ಪಾವತಿಸಿರುವ ಸದಸ್ಯರಿಗೆ ಹಾಗೂ ಕಲ್ಪಿತ ಸದಸ್ಯರುಗಳಿಗೆ 
ಪಿಂಚಣಿಯನ್ನು ನೀಡುವುದಕ್ಕೆ ;”; 
3. 6ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 6ನೇ ವಿಭಾಗದಲ್ಲಿ , 

(1) ( 1) ನೇ ಉಪ- ವಿಭಾಗದಲ್ಲಿ, 55 ವಯಸ್ಸು ” ಎಂಬ ಸಂಖ್ಯೆಯ ಹಾಗೂ 
ಪದದ ಬದಲು ಅರುವತ್ತು ವಯಸ್ಸು ” ಎಂಬ ಪದಗಳನ್ನು ಸೇರಿಸತಕ್ಕದ್ದು; 

(i ) (2) ನೇ ಉಪ- ವಿಭಾಗದಲ್ಲಿ, 55 ವಯಸ್ಸು” ಎಂಬ ಸಂಖ್ಯೆಯ ಹಾಗೂ 
ಪದದ ಬದಲು “ ಅರುವತ್ತು ವಯಸ್ಸು ” ಎಂಬ ಪದಗಳನ್ನು ಸೇರಿಸತಕ್ಕದ್ದು; 


36 . 


(iii) (7) ನೇ ಉಪ- ವಿಭಾಗದ ನಂತರ , ಇನ್ನು ಹೇಳುವ ಉಪವಿಭಾಗವನ್ನು 
ಸೇರಿಸತಕ್ಕದ್ದು, ಅದೇನೆಂದರೆ : 

(8) ಒಬ್ಬ ಸದಸ್ಯನ ಸದಸ್ಯತ್ವದ ಕಾಲಾವಧಿಯು ಕಲ್ಯಾಣ ಯೋಜನೆಯಲ್ಲಿ 
ಸದಸ್ಯನಾಗುವ ದಿನಾಂಕದಿಂದ ಅರುವತ್ತು ವಯಸ್ಸಿನ ವರೆಗೋ ಪಿಂಚಣಿ ಅರ್ಹತೆ ಪಡೆಯುವ 
ದಿನಾಂಕದ ವರೆಗೋ ಯಾವುದು ಅನಂತರ ಬರುವುದು ಅದರ ವರೆಗೆಯಾಗಿರುವುದು.”. 


- 4, 8ನೇ ವಿಭಾಗದ ತಿದ್ದುಪಡಿ. ಪ್ರಧಾನ ಅಧಿನಿಯಮದ 8ನೇ ವಿಭಾಗದಲ್ಲಿ, ( 1) ನೇ 
ಉಪ- ವಿಭಾಗದಲ್ಲಿ ಐವತ್ತೈದು ವಯಸ್ಸು ” ಎಂಬ ಪದಗಳ ಬದಲು ಅರುವತ್ತು ವಯಸ್ಸು ” 
ಎಂಬ ಪದಗಳನ್ನು ಸೇರಿಸತಕ್ಕದ್ದು. 

5. ಸಿಂಧುತ್ವ , ಪ್ರಧಾನ ಅಧಿನಿಯಮದಲ್ಲೂ ಅದರ ಕೆಳಗೆ ರಚಿಸಿದ ನಿಯಮಗಳಲ್ಲೂ 
ಯೋಜನೆಯಲ್ಲೂ ಏನೇ ಒಳಗೊಂಡಿದ್ದರೂ , 2009 ಫೆಬ್ರುವರಿ 24ನೇ ದಿನಾಂಕದಿಂದ ಈ 
ಅಧಿನಿಯಮವನ್ನು ಗಜೆಟಿನಲ್ಲಿ ಪ್ರಕಟಿಸಿದ ದಿನಾಂಕದವರೆಗಿನ ಕಾಲಾವಧಿಯಲ್ಲಿ, ಐವತ್ತೈದು 
ವಯಸ್ಸು ಪೂರ್ತಿಯಾಗಿರುವ ಆದರೆ ಅರುವತ್ತು ವಯಸ್ಸು ಪೂರ್ತಿಯಾಗುವುದಕ್ಕೆ ಮುಂಚಿತವಾಗಿ 
ನಿಧಿಯಲ್ಲಿ ಸದಸ್ಯನಾಗಲು ಅರ್ಜಿ ನೀಡಿರುವಂತಹ ಯಾವುದೇ ವ್ಯಕ್ತಿಗೆ ಸದಸ್ಯತ್ವವನ್ನು ನೀಡುವ 
ಹಾಗೂ ಆ ರೀತಿ ಸೌಲಭ್ಯಗಳನ್ನು ನೀಡಿರುವಂತಹ ಸಂಬಂಧಪಟ್ಟ ಎಲ್ಲಾ ಕ್ರಮಗಳೂ , ಆ 
ರೀತಿ ನೀಡಿರುವ ಸದಸ್ಯತ್ವ ಹಾಗೂ ಸೌಲಭ್ಯಗಳು, ಈ ಅಧಿನಿಯಮದ ಪ್ರಕಾರ ತಿದ್ದುಪಡಿ 
ಮಾಡಲ್ಪಟ್ಟ ಮುಖ್ಯ ಅಧಿನಿಯಮದ ಕೆಳಗೆ ಸಿಂಧುತ್ವದಿಂದ ನೀಡಿರುವುದಾಗಿಯೂ 
ಕೈಗೊಂಡಿರುವುದಾಗಿಯೂ ಭಾವಿಸತಕ್ಕದ್ದು ಹಾಗೂ ಅದಕ್ಕೆ ಸಂಬಂಧಿಸಿ ಕೈಗೊಂಡ ಯಾವುದೇ 
ಕ್ರಮವನ್ನು ಯಾವೊಂದು ನ್ಯಾಯಾಲಯದಲ್ಲಿ ಅಥವಾ ಇತರ ಪ್ರಾಧಿಕಾರದಲ್ಲಿ ಪ್ರಶ್ನಿಸತಕ್ಕದ್ದಲ್ಲ. 


